KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೩, ೨೦೦೬ (ಚೈತ್ರ ೨, ಶಕ ವರ್ಷ ೧೯೨೭) ಸಂಚಿಕೆ ೧೨ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಉಪವಿಭಾಗ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894 ಪ್ರಕರಣ 16(2ರನ್ವಯ 
ಅಧಿಸೂಚನೆ ಕ್ರಮಾಂಕ: ಎಲ್‌ಎಸಿ:7286-7289/ 2005-06, ದಿನಾಂಕ:10ನೇ ಮಾರ್ಚ್‌, 2006 
ಕರ್ನಾಟಕ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣ 
ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 160ರ ಮೇರೆಗೆ ಈ ಉದ್ದೇಶಕ್ಕಾಗಿ ಅಂದರೆ 66/11 ಕೆ.ವಿ. ವಿದ್ಯುತ್‌ 
ಉಪಸ್ಥಾವರ ನಿರ್ಮಿಸುವ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ ಸಹಾಯಕ ಕಾರ್ಯನಿರ್ವಾಹಕ 
ಇಂಜಿನಿಯರ್‌, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ತುಮಕೂರು ಇವರ ಸುಬರ್ದು ಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 









































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಊರ್ಡಿಗೆರೆ ಗ್ರಾಮ: ಬಡ್ಡಿಹಳ್ಳಿ 
ಕ್ರಮ ಸ.ನಂ. ತರಹೆ ವಿಸ್ತೀರ್ಣ ಭೂ ಕೋರಿಕೆ ಸಂಸ್ಥೆಗೆ ಸುಬರ್ದು 
ಸಂಖ್ಯೆ ನೀಡಿದ ದಿನಾಂಕ 
i 442 ಖುಷ್ಮಿ 1-00 21.07.2005 
2. 44/2 00-08 ಭಾ 21.07.2005 
00-32 ಖು 
3. 442 ಖುಷ್ತಿ 1-00 21.07.2005 
44/2 ಖುಷ್ಕಿ 0-06 21.07.2005 
ಒಟ್ಟು 3-06 
ಉಪವಿಭಾಗಾಧಿಕಾರಿಗಳು, 
ಪಿ.ಆರ್‌. 71 ತುಮಕೂರು ಉಪವಿಭಾಗ, ತುಮಕೂರು. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಉಪವಿಭಾಗ, ತುಮಕೂರು 
ಕಲಂ 4(1)ರ ತಿದ್ದುಪಡಿ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌:7 2004-05, ದಿನಾಂಕ:31ನೇ ಡಿಸೆಂಬರ್‌, 2005 
ಕರ್ನಾಟಕ ಭೂಸ್ವಾಧೀನ ಕಾಯಿದೆ 33:91ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 17ನೇ 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರ ಆದೇಶದ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌:1/ 2005-06 ದಿನಾಂಕ: 
22.09.2005ರಂತೆ ಹೊರಡಿಸಿದ್ದ ಕಲಂ 41) ಅಧಿಸೂಚನೆಯು ದಿನಾಂಕ:03.11.2005ರ ಕರ್ನಾಟಕ ರಾಜ್ಯಪತ್ರದ ಪುಟ ಸಂಖ್ಯೆ 797 ಭಾಗ 6ರಲ್ಲಿ 
ಪ್ರಕಟಗೊಂಡಿದ್ದು, ಸದರಿ ಅಧಿಸೂಚನೆಯಲ್ಲಿ ಅಜ್ಜಗೊಂಡನಹಳ್ಳಿ ಎಂದು ಪ್ರಕಟವಾಗಿರುವುದನ್ನು ಅಜ್ಜಗೊಂಡನಹಳ್ಳಿ (ಅಜ್ಜಗೋನಹಳ್ಳಿ) ಎಂದು 


ಓದಿಕೊಳ್ಳುವುದು ಶಿ 
ಉಪವಿಭಾಗಾಧಿಕಾರಿಗಳು, 


ಪಿ.ಆರ್‌. 72 ತುಮಕೂರು ಉಪವಿಭಾಗ, ತುಮಕೂರು. 


(೧೩೭) 


೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೩, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಆರ್ಜನೆ ಅಧಿನಿಯಮ 4(1) ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂಸಿಆರ್‌/ 30/ 2005-06, ದಿನಾಂಕ:28ನೇ ಫೆಬ್ರವರಿ, 2006 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ: ನೀರಾವರಿ ರಸ್ತೆಗಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ 
ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ನೇ ಪ್ರಕರಣದ (1) ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 40)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ 
ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, ಇವರನ್ನು 
ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂದೆ ಕರ್ನಾಟಕ ಅಧಿನಿಯಮ 1961ರ 17ರ 
ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ 
ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 
ಸದರಿ ಭೂ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಿಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು 
ಅಂತಿಮವಾಗಿ ಭೂ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯ ಸದರಿ ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ 


























ತೆಗೆದುಕೊಳ್ಳಬಾರದು. 
ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 
ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಚನ್ನಗಿರಿ ಹೋಬಳಿ: ಬಸವಾಪಟ್ಟಣ 1 ಗ್ರಾಮ: ಬೆಳಲಗೆರೆ 
ಕ್ರ. ವಿವರಣೆಯೊಂದಿಗೆ | ಖಾತೆದಾರರ! ಅನುಭವದಾರರ/ ಗೇಣಿದಾರರ/ ರಿ.ಸ. ತರಹೆ ಚಿಕ್ಕುಬಂದಿ ಅಗತ್ಯವಾದ ಅಂದಾಜು ಷರಾ 
ಸಂ ಕ್ರ.ಸಂ. ಅಥವಾ ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ನಂಬರ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ 
ನಿವೇಶನ ಸಂ. ವ್ಯಕ್ತಿಯ ಹೆಸರು ಎ.ಗುಂ. 
1 2 ೨ 4 5 6 7 8 9 10 11 
1; ಸಿದ್ದಪ್ಪ ಬಿನ್‌ ಬಸಪ್ಪ ಅಕಾಡದ 604 ಖುಷ್ಕಿ 618 ಪಿ 60/3 59 ಪಿ 60/5 0-10 _ 





























ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 69 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೩, ೨೦೦೬ ೧೩೯ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂಎಸ್‌ಆರ್‌ 172/ 2005-06, ದಿನಾಂಕ:1ನೇ ಮಾರ್ಚ್‌, 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ 
ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 40ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ ()ನೇ ಉಪಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂಣ 13 ಎಕ್ಕೂಡಬ್ಲ್ಯೂ 2004 ದಿನಾಂಕ: 17.06.2004ರಂತೆ ಅನುಮತಿ ನೀಡಿರುತ್ತದೆ. ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ 
ಇರುವುದರಿಂದ ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೇಶಿಸಿರುತ್ತದೆ. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿ ಕೊಳ್ಳಲಾಗುವ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 























ಅನುಬಂಧ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಡಬಾ, ನಿಟ್ಟೂರು ಗ್ರಾಮ: 1. ಅಡಗೊಂಡನಹಳ್ಳಿ, 2. ತೊಗರಿಘಟ್ಟ, 
3. ಬೊಮ್ಮೇನಹಳ್ಳಿ, 4. ಅಂಕಾಪುರ. 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
1 2 3 4 5 6 7 8 9 10 11 
1. ಗ್ರಾಮ: ಅಡಗೊಂಡನಹಳ್ಳಿ 
1. | ರಂಗಸ್ವಾಮಯ್ಯ ಬಿನ್‌ ಕದರಯ್ಯ, ರಂಗಸ್ವಾಮಯ್ಯ, 68 ಖುಷ್ಕಿ ಉಳಿಕೆ ಉಳಿಕೆ ತೊಗರಿಘಟ್ಟ 67, 94 0-07 0-20 
ನರಸಿಂಹಯ್ಯ ಬಿನ್‌ ಹುಚ್ಚರಂಗಯ್ಯ, ನರಸಿಂಹಯ್ಯ, ಖರಾಬು ಗಡಿ, 0-05 
ಮೂಡ್ಲಿಗಿರಯ್ಯ ಬಿನ್‌ ವೆಂಕಟಯ್ಯ, ಮೂಡ್ಲಿಗಿರಯ್ಯ, ಅಡಗೊಂಡನ 
ಗವಿರಂಗಯ್ಯ ಬಿನ್‌ ಹುಚ್ಚರಂಗಯ್ಯ. ಗವಿರಂಗಯ್ಯ. ಹಳ್ಳಿ ಮೈನರ್‌ 
2. | ಪದ್ಮಮ್ಮ ಬಿನ್‌ ಕೆಟಿ ರಂಗಧಾಮೇಗೌಡ, | ಪದಮ್ಮ ಶಿವರಾಮಯ್ಯ, 67 ಖುಷ್ಕಿ ಉಳಿಕೆ ಉಳಿಕೆ ಉಜ, 68 ಉಳಿಕೆ 0-32 1-03 
ಶಿವರಾಮಯ್ಯ ಬಿನ್‌ ಉರುಟಿರಂಗಯ್ಯ, | ಕೆ.ಎಸ್‌.ವಿಜಯದೇವ್‌. ಖರಾಬು 60:1 0-09 
ಕೆಎಸ್‌ ವಿಜಯದೇವ್‌ ಬಿನ್‌ 
ಕೆ.ಎನ್‌.ಸುಬ್ಬಯ್ಯ. 




















































































































೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೩, ೨೦೦೬ ಭಾಗ - ೬ 
1 2 3 4 6 7 8 9 10 11 
3. | ಕೆ.ಎನ್‌. ಗುರುದತ್‌ ಬಿನ್‌ ಕೆ.ಎನ್‌. ಗುರುದತ್‌ 96 ಉಜ ಉಜ, 67 | ಅಡಗೊಂಡನ ಉ.ಜ. 0-10 0-35 
ಕೆ.ಆರ್‌. ನಾಗರಾಜು. ಹಳ್ಳಿ ಮೈನರ್‌ 
4. | ಪುಟ್ಟಶ್ಕಾಮಯ್ಯ ಬಿನ್‌ ದೊಡ್ಡಯ್ಯ ಪುಟ್ಟಶ್ಯಾಮಯ್ಯ 93 ಉಜ, 94 ಉಜ 68 69:1 0-16 0-60 
5. | ಕೆಂಗರಂಗಯ್ಯ ಬಿನ್‌ ಹುಚ್ಚರಂಗಯ್ಯ ಕೆಂಗರಂಗಯ್ಯ, 69 69:1ರ 69:1ರ 93 107 0-07 0-23 
ರಂಗಸ್ವಾಮಿ, ವರಾಮಯ್ತ. ಉಳಿಕೆ ಉಳಿಕೆ 
ತಿಮ್ಮೇಗೌಡ ಬಿನ್‌ ಚಿಕ್ಕರಂಗೇಗೌಡ ತಿಮ್ಮೇಗೌಡ 107 ಉಳಿಕೆ ಉಳಿಕೆ 69:1 108 0-05 0-26 
ಪುಟ್ಟಶ್ವಾಮಯ್ಯ ಬಿನ್‌ ದೊಡ್ಡಯ್ಯ ಪುಟ್ಟಶ್ರಾಮಯ್ಯ 108 ಉಳಿಕೆ ಉಳಿಕೆ 107 70 0-08 0-36 
ಹುಚ್ಚರಂಗಯ್ಯ ಬಿನ್‌ ಆದಿಗಪ್ಪ ವೆಂಕಟಯ್ಯ ಗವೀರಂಗಯ್ಯ, 94 ಉಳಿಕೆ 93 68 ಉಳಿಕೆ 0-04 0-14 
ನರಸಿಂಹಯ್ಯ 
9. | ಲಕ್ಕಪ್ಪ ಬಿನ್‌ ಹುಚ್ಚಣ್ಣ ಪೊ: ಹಟ್ಟಪ್ಪ 78:2 8:2ರ ಉಳಿಕೆ ಉಳಿಕೆ 78:1 ಆಡಗೊಂಡನ 0-01 0-04 
ಹಳ್ಳಿ ಮೈನರ್‌ 
10. | ದೇವರಾಜು ಬಿನ್‌ ದೊಡ್ಡರಂಗಯ್ಯ, ರಂಗಮ್ಮ ದೇವರಾಜು, 78:1 79:1 ಉಳಿಕೆ ಉಳಿಕೆ 77 78:2 0-03 0-11 
ರಂಗಸ್ವಾಮಿ ಬಿನ್‌ ರಂಗೇಗೌಡ, ರಂಗಮ್ಮ ರಂಗಸ್ವಾಮಿ. 
ಕೋಂ ರಂಗೇಗೌಡ. 
11. | ಹಟ್ಟಿ ತಿಮ್ಮಯ್ಯ, ಮಾವಲಕ್ಕಪ್ಪ, ಹಟ್ಟಿತಿಮ್ಮಯ್ಯ, ಗಂಗಣ್ಣ 77 ಉಳಿಕೆ ಉಳಿಕೆ 76:2 78:1 0-07 0-26 
ಗಂಗಣ್ಣ ಬಿನ್‌ ಕರಿಯಣ್ಣ. 
12. | ಸಿ.ಕೆ. ಸತ್ಯನಾರಾಯಣಶೆಟ್ಟಿ, ಗಂಗಣ್ಣ ರುದ್ರಪ್ಪ, ಗಂಗಣ್ಣ, 76:2 ಉಳಿಕೆ ಉಳಿಕೆ 76:1 77 0-04 0-15 
ಬಿನ್‌ ಚೌಡಯ್ಯ, ನಟರಾಜು ಬಿನ್‌ ನಟರಾಜು, 
ಚೌಡಯ್ಯ, ಮಹದೇವಯ್ಯ ಬಿನ್‌ ಮಹದೇವಯ್ಯ. 
ಚೌಡಯ್ಯ. 
13. | ನಂಜಯ್ಯ ಬಿನ್‌ ಗವಿರಂಗಯ್ಯ, ರಂಗಮ್ಮ ಗವಿರಂಗಯ್ಯ, ರಂಗಮ್ಮ 76:1 ಉಳಿಕೆ ಉಳಿಕೆ 75 76:2 0-04 0-15 
ಕೋಂ ತಿಮ್ಮಣ್ಣ, ಭದ್ರೇಗೌಡ ಬಿನ್‌ ಭದ್ರೇಗೌಡ. 
ಹಟ್ಟಪ್ಪ. 
14. ಬೋರಾಮೇಸ್ತ್ರಿ ಬಿನ್‌ ಲಿಂಗೇಗೌಡ ಲಕ್ಷ್ಮಯ್ಯ 75 ಉಳಿಕೆ ಉಳಿಕೆ 74:6 76:1 0-04 0-16 
15. | ಟಿ.ಎನ್‌ ರಂಗರಾಮಯ್ಯ, ಡಿ.ಜಯಮ್ಮ | ಟಿ.ಎನ್‌. ರಂಗರಾಮಯ್ಯ, 74:6 ಉಳಿಕೆ ಉಳಿಕೆ 74:5 75 0-04 0-16 
ಕೋಂ ಟಿ.ಎನ್‌. ಲಕ್ಷ್ಮೀನಾರಾಯಣ, ಡಿ.ಜಯಮ್ಮ 
ಚಿಂದ್ರಕುಮಾರಿ ಕೋಂ ಟಿ.ಎನ್‌. ಚಿಂದ್ರಕುಮಾರಿ, ಟಿ.ಎನ್‌. 
ನರಸಿಂಹಮೂರ್ತಿ, ಟಿ.ಎನ್‌. ಚಂದ್ರಪ್ಪ. | ಚಂದ್ರಪ್ಪ 
16. | ಟಿ.ಎನ್‌. ರಂಗರಾಮಯ್ಯ, ಡಿ.ಜಯಮ್ಮ! ಟಿ.ಎನ್‌.ರಂಗರಾಮಯ್ಯ, 74:5 ಉಳಿಕೆ ಉಳಿಕೆ ತೊಗರೀಘಟ್ಟ 74:6 0-04 0-16 
ಕೋಂ ಟಿ.ಎನ್‌. ಲಕ್ಷ್ಮೀನಾರಾಯಣ, ಡಿ.ಜಯಮ್ಮ ಗಡಿ 
ಚಿಂದ್ರಕುಮಾರಿ ಕೋಂ ಟಿ.ಎನ್‌. ಚಿಂದ್ರಕುಮಾರಿ, 
ನರಸಿಂಹಮೂರ್ತಿ, ಟಿ.ಎನ್‌.ಚಂದ್ರಪ್ಪ. | ಟಿ.ಎನ್‌.ಚಂದ್ರಪ್ಪ 
ಒಟ್ಟು 3-00 4-36 
ಖ 0-14 





















































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೩, ೨೦೦೬ ೧೪೧ 
1 2 3 4 5 6 7 8 9 10 11 
2. ಗ್ರಾಮ: ತೊಗರೀಘಟ್ಟ 
17. | ನಟರಾಜು ಬಿನ್‌ ಚೌಡಯ್ಯ, ನಟರಾಜು, 34:3ಡಿ ಖುಷ್ಕಿ 33:1ಎ ಉಳಿಕೆ ಉಳಿಕೆ ಅಡಗೊಂಡನ 0-05 0-20 
ಮಹಾದೇವಯ್ಯ ಬಿನ್‌ ಚೌಡಯ್ಯ ಮಹಾದೇವಯ ಹಳ್ಳಿ ಗಡಿ 
18. | ಬಿ.ಸಿ.ಹುಚ್ಚವೀರೇಗೌಡ ಬಿನ್‌ ಸಿ.ಹುಚ್ಚವೀರೇಗೌಡ, 33:1ಎ ಖುಷ್ಕಿ ಉಳಿಕೆ 34:3ಡಿ ಉಳಿಕೆ ಉಳಿಕೆ 0-02 0-07 
ಬಿ.ಹೆಚ್‌.ಚನ್ನವೀರೇಗೌಡ, ಚ ಆರ್‌ ಗೌರಮ್ಮ 
ಬಿ.ಕೆ.ವೀರೇಶ್‌ ಬಿನ್‌ ಕೆಂಡೇಗೌಡ, ಬಿ.ಹೆಚ್‌. ವೀರೇಗೌಡ, 
ಮೈ:ಗಾ:ತಾಯಿ, ಟಿ.ಆರ್‌.ಗೌರಮೃ ಬಿ.ಹೆಚ್‌.ಶಿವಣ್ಣ 
ಬಿ.ಹೆಚ್‌.ವೀರೇಗೌಡ, ಬಿ.ಹೆಚ್‌.ವೀರಭದ್ರೇಗೌಡ. 
ಬಿ.ಹುಚ್ಚವೀರೇಗೌಡ, ಬಿ.ಹೆಚ್‌. ಶಿವಣ್ಣ 
ಬಿನ್‌ ಬಿ. ಹುಚ್ಚವೀರೇಗೌಡ, 
ಬಿ.ಹೆಚ್‌. ವೀರೆಭದ್ರೇಗೌಡ ಬಿನ್‌ ಬಿ. 
ಹುಚ್ಚವೀರೇಗೌಡ... 
19. | ಕುಳಬಿಟ್ಟಿ ಇನಾಂ (ನೌಕರಿ ಬಗ್ಗೆ ಹನುಮಯ್ಯ 16 ಖುಷ್ಕಿ 15:1 ಉಳಿಕೆ 17 ಅಡಗೊಂಡನ 0-03 0-11 
ಹಳ್ಳಿ ಗಡಿ 
20. | ಬಿ.ಕೆ. ವೀರೇಶ್‌ ಬಿನ್‌ ಕೆಂಡೇಗೌಡ ಮೈ: ಟಿ.ಆರ್‌.ಗೌರಮೃ 17 ಖುಷಿ 15:1 ಉಳಿಕೆ 13 16 0-08 0-32 
ಗಾ ತಾಯಿ ಟಿ.ಆರ್‌. ಗೌರಮ್ಮ ಎನ್‌.ಸಿ. ಶಶಿಧರಯ್ಯ 
21. | ಬಿ.ಎಲ್‌. ನಂಜಪ್ಪ ಬಿನ್‌ ಲಕ್ಕಪ್ಪ, ಬಿ.ಎಲ್‌.ನಂಜಪ್ಪ, 15:1 ಖುಷ್ಕಿ ಉಳಿಕೆ 16,17 13 ಅಡಗೊಂಡನ 0-11 0-39 
ಕೆಂಡೇಗೌಡ ಬಿನ್‌ ಬಂಡಿವೀರೇಗೌಡ. ಕೆಂಡೇಗೌಡ. ಹಳ್ಳಿ ಗಡಿ 
ಒಟ್ಟು 0-29 1-09 
3. ಗ್ರಾಮ: ಬೊಮ್ಮೇನಹಳ್ಳಿ 
22. | ಬಿ.ಸಿ. ಗುಬ್ಬಣ್ಣ ಬಿನ್‌ ಚನ್ನಬಸವಯ್ಯ, ಬಿ.ಸಿ.ಗುಬ್ಬಣ್ಣ, ರೇವಣ್ಣ, 38:3ಎ ಖುಷ್ಕಿ 37 ಮೈನರ್‌ 9 ಉಳಿಕೆ ಉಳಿಕೆ 0-04 0-11 
ರೇವಣ್ಣ ಬಿನ್‌ ಚನ್ನಬಸವಯ್ಯ, ಮೋಹನ್‌ಕುಮಾರ್‌ ಬಿನ್‌ ವಿನಾ-13 
ಮೋಹನ್‌ಕುಮಾರ್‌ ಬಿನ್‌ ಗುರುಸಿದ್ದಪ್ಪ, ಯೋಗೀಶ್‌. 
ಯೋಗೀಶ್‌ ಬಿನ್‌ ಗುರುಸಿದ್ದಪ್ಪ. 
23. | ಪಿ.ಕೆ.ಲಿಂಗೇಗೌಡ ಬಿನ್‌ ಬಸವೇಗೌಡ, | ಪಿ.ಕೆ.ಲಿಂಗೇಗೌಡ, 37 ಖುಷ್ಕಿ 36 38:3ಎ ಉಳಿಕೆ ವಿನಾ-13 0-04 0-11 
ಬಿ.ಸಿ.ರೇಣುಕಯ್ಯ ಬಿನ್‌ ಲಿಂಗಪ್ಪ, ಬಿ.ಸಿ.ರೇಣುಕಯ್ಯ, 
ಸಾಕಮ್ಮ ಕೋಂ ಲಕ್ಕಪ್ಪ, ಸಾಕಮ್ಮ ಬಿ.ಆರ್‌. 
ಬಿ.ಆರ್‌.ಅಡವೀಶಯ್ಯ ಬಿನ್‌ ರೇವಣ್ಣ, | ಅಡವೀಶಯ್ಯ, 








ಮಹಾಲಿಂಗಪ್ಪ ಬಿನ್‌ ಶಂಕರಪ್ಪ, 
ಎಂ.ಎಸ್‌. ವಿಜಯಲಕ್ಷ್ಮೀ ಕೋಂ 
ಮಹಾಲಿಂಗಪ್ಪ, ಕುಮಾರಸ್ವಾಮಿ, 
ಸಿದ್ದರಾಮಯ್ಯ, ರೇವಮ್ಮ ಕೋಂ 
ರೇವಣ್ಣ, ಸಿದ್ದಪ್ಪ, ರೇವಣ್ಣಸಿದ್ದಯ್ಯ, 
ಲಿಂಗಪ್ಪ ಬಿನ್‌ ಚೆನ್ನಬಸವಯ್ಯ, 
ಎಂ.ಎಸ್‌.ಕುಮಾರಸ್ವಾಮಿ ಬಿನ್‌ 
ಸಿದ್ರಾಮಯ್ಯ, ಬಿ.ಸಿ.ರೇಣುಕಪ್ಪ ಬಿನ್‌ 
ಲಿಂಗಪ್ಪ, ಬಿ.ಜಿ.ಗಂಗಾ ಬಿನ್‌ ಲೇ: 


ಗುಬ್ಬಣ್ಣ  ಬಿ.ಜಿ.ಕಾತ್ಕಾಯಿನಿ ಬಿನ್‌ ಲೇ: 


ಗುಬ್ಬಣ್ಣ. ಸ್ರ 





ಮಹಾಲಿಂಗಪ್ಪ, ಎಂ.ಎಸ್‌. 


ವಿಜಯಲಕ್ಷ್ಮೀ, 
ಕುಮಾರಸ್ವಾಮಿ, ರೇವಮ್ಮ 
ಗುರುಸಿದ್ದ, ಗುಬ್ಬಣ್ಣ, 
ಗುರುಚಿನ್ನಬಸವಯ, 


ಸಿ.ರೇಣುಕಮ್ಮ 


ದ ಕುಮಾರಸ್ವಾಮಿ A 


ರೇವಣಸಿದ್ದಯ್ಯ, 
ಬಿ.ಬಿ.ಗಂಗಾ, 
ಬಿ.ಜಿ.ಕಾತ್ಕಾಯಿನಿ. 







































































೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೩, ೨೦೦೬ ಭಾಗ 
1 2 3 4 5 6 7 8 9 10 11 
24. | ಟಿ.ಕೆ.ವೀರಾಚಾರಿ ಬಿನ್‌ ಕಪ್ಪಣ್ಣಾಚಾರಿ, | ಟಿ.ಕೆ.ವೀರಾಚಾರಿ, 36 ಖುಷ್ಕಿ 35 37 ಉ.ಜ ವಿನಾ-13 0-001, 0-02 
ಟಿ.ಕೆ. ಶಂಕರಾಚಾರಿ ಬಿನ್‌ ಕಪ್ಪಣ್ಣಾಚಾರಿ, ಟಿ.ಆರ್‌.ನೀಲಕಂಠಾಚಾರಿ, 
ನಾಗರಾಜು ಬಿನ್‌ ನೀಲಕಂಠಾಚಾರ್‌, ನಾಗರಾಜ, ಅಡವೀಶಯ್ಯ, 
ಬಿ.ಆರ್‌. ಅಡವೀಶಯ್ಯ ಬಿನ್‌ ರೇವಣ್ಣ, ಟಿ.ವಿ.ನಾಗೇಶಾಚಾರ್‌, 
ಟಿ.ವಿ. ನಾಗೇಶಾಚಾರ್‌ ಬಿನ್‌ ಸುಬ್ರಾಯಾಚಾರ್‌, 
ವೀರಾಚಾರ್‌, ಸುಬ್ರಾಯಚಾರ್‌, ಚಂದ್ರಶೇಖರಾಚಾರ್‌. 
ಚಂದ್ರಶೇಖರ್‌, ಅನ್ನಪೂರ್ಣಮ್ಮ ಕೋಂ 
ರೇಣುಕಯ್ಯ 
25. | ಬಿ.ಎಸ್‌.ಲಿಂಗದೇವರು, ನಂಜುಂಡಮ್ಮ ಬಿ.ಎಸ್‌.ಲಿಂಗದೇವರು, 35 ಖುಷ್ಕಿ 34:1-2 36 31 ವಿನಾ-13 0-04 0-46 
ಬಿನ್‌ ರುದ್ರಪ್ಪ, ಭಾಗ್ಯಮ್ಮ ಕೋಂ ನಂಜುಂಡಮ್ಮ ಭಾಗಾಯು 34:3-4 0-04 
ಆನಂದಸ್ವಾಮಿ, ಮಹಾಲಿಂಗಪ್ಪ ಬಿನ್‌ ಆರ್‌.ಬಸವರಾಜು, 
ಹೆಂಜಪ್ಪ, ಬಿ.ಆರ್‌. ಅಡವೀಶಯ್ಯ ಬಿನ್‌ | ಮಹಾಲಿಂಗಪ್ಪ, 
ರೇವಣ್ಣ. ಬಿ.ಆರ್‌.ಅಡವೀಶಯ್ಯ. 
26. ಬಿ.ಆರ್‌.ಅಡವೀಶಯ್ಯ ಬಿನ್‌ ರೇವಣ್ಣ. ಬಿ.ಆರ್‌.ಅಡವೀಶಯ್ಯ 34:4 ಖುಷ್ಕಿ ಉಳಿಕೆ 35 34:3 ವಿನಾ-13 0-02 0-06 
27. | ಬಿ.ಆರ್‌. ಅಡವೀಶಯ್ಯ ಬಿನ್‌ ರೇವಣ್ಣ. | ಬಿ.ಆರ್‌. ಅಡವೀಶಯ್ಯ 34:3 ಖುಷ್ಕಿ ಉಳಿಕೆ 35 34:2 34:4 0-02 0-06 
28. | ದೊಡ್ಡತೋಪಯ್ಯ ಬಿನ್‌ ಕೆಂಪಯ್ಯ. ಗಂಗಣ್ಣ 34:2 ಖುಷ್ಕಿ ಉಳಿಕೆ 35 34:1 34:3 0-02 0-06 
29. | ಜ್ಞಾಲನಪ್ಪ ಬಿನ್‌ ಜ್ಞಾಲನಪ್ಪ ಚಿಕ್ಕಣ್ಣ 34:1 ಖುಷ್ಕಿ ಉಳಿಕೆ 35 31 ಉಳಿಕೆ 0-03 0-09 
32:1 34:2 
30. | ನಂಜುಂಡಪ್ಪ ಬಿನ್‌ ಮರಿಯಣ್ಣ ನಂಜುಂಡಪ್ಪ 32:1 ಖುಷ್ಕಿ 32:2 34:1 31 ಉಳಿಕೆ 0-01 0-03 
31. | ಸಿದ್ದಲಿಂಗಪ್ಪ ಬಿನ್‌ ಸಿದ್ದಾರಾಮಯ್ಯ, ಸಿದ್ದಲಿಂಗಪ್ಪ, ಸಿದ್ದರಾಮಣ್ಣ, 32:2 ಖುಷ್ಕಿ ಉಳಿಕೆ 32:1 31 ಉಳಿಕೆ 0-007, 0-01 
ಸಿದ್ದರಾಮಣ್ಣ ಬಿನ್‌ ಮರಿಯಣ್ಣ, ಬಿ.ಎಸ್‌. ಲಿಂಗಣ್ಣ, 
ಬಿ.ಎಸ್‌.ಲಿಂಗಪ್ಪ ಬಿನ್‌ ಸಿದ್ದಲಿಂಗಪ್ಪ, ಬಿ.ಎಸ್‌.ಲಿಂಗಪ್ಪ, 
ಬಿ.ಎಸ್‌. ನಂಜುಂಡಯ್ಯ ಬಿನ್‌ ಬಿ.ಎಸ್‌.ನಂಜುಂಡಯ್ಯ 
ಸಿದ್ದಲಿಂಗಪ್ಪ. 
32. | ಬಿ.ಎನ್‌. ಗುಬ್ಬಣ್ಣ ಬಿನ್‌ ನಂಜುಂಡಯ್ಯ. | ಬಿ.ಎನ್‌.ಗುಬ್ಬಣ್ಣ 31:1 ಖುಷ್ಕಿ ಉಳಿಕೆ ಉಳಿಕೆ 31:2 32:1-2 0-03 0-51 
ಭಾಗಾಯ್ತು 0-03 
ಷಣ್ಮುಖಯ್ಯ ಬಿನ್‌ ಶಿವಣ್ಣ ಷಣ್ಮುಖಯ್ಯ 31:2 ಖುಷ್ಕಿ ಉಳಿಕೆ ಉಳಿಕೆ 31:3 31;2 0-03 0-12 
ಬಿ.ಎಂ.ಸಂಗಮ್ಮ ಕೋಂ ಸಿದ್ದಲಿಂಗಯ್ಯ ಬಿ.ಎಂ.ಸಂಗಮ್ಮ 31:3 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 31:2 0-02 0-08 






















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೩, ೨೦೦೬ ೧೪೩ 
1 2 3 4 5 6 7 8 9 10 11 
33. | ಅಡವೀಶಯ್ಯ ಬಿನ್‌ ರೇವಣ್ಣ ತ ರೇವಣ್ಣ ರೇವಣ್ಣ ಸಿದ್ದಪ್ಪ, ಗಂಗಣ್ಣ, 56:3 ಖುಷ್ಕಿ ಉಳಿಕೆ ಉಳಿಕೆ 48:1-2 ಮೈ-9 0-04 0-12 

ಸಿದ್ದಯ್ಯ ಬಿನ್‌ ಲಿಂಗಪ್ಪ, ಮಹಾದೇವಮ್ಮ ಅಡವೀಶಯ್ಯ, 
ಕೋಂ ಗಂಗಣ್ಣ, ಗಂಗಣ್ಣ ಬಿನ್‌ ರೇವಣ್ಣ. | ಮಹಾದೇವಮ್ಮ 
34. | ಬಿ.ಎಂ. ಬಸವರಾಜು ಬಿನ್‌ ಮುದ್ದಪ್ಪ, | ಮುದ್ದಪ್ಪ, 48:1 ಖುಷ್ಕಿ ಉಜ, 48:2 | ಉಜ,45 54:3 56:3 0-18 1-44 
ಶಿವನಂಜಪ್ಪ ಬಿನ್‌ ಮುದ್ದಪ್ಪ ಬಿ.ಎಂ.ಬಸವರಾಜು ಭಾಗಾಯು 0-09 
48:2 ಖುಷ್ಕಿ ಉಳಿಕೆ 48:1 ಉಳಿಕೆ 56:3 0-001, 0-01 
35. | ಬಿ.ಎಸ್‌. ಸದಾಶಿವಯ್ಯ ಬಿನ್‌ ಬಿ.ಎಸ್‌.ಸದಾಶಿವಯ್ಯ, 54:3 ಖುಷ್ಕಿ 54:2ಸಿ-4 54:3ರ 54:2ಬಿ 48:1 0-04 0-15 
ಸಿದ್ದರಾಮಯ್ಯ, ಪಾರ್ವತಮ್ಮ ಕೋಂ ಪಾರ್ವತಮ್ಮ ಉಳಿಕೆ 
ಲೇ: ಸಿದಲಿಂಗಪ್ಪ. 
[ಇ [5] 
36. | ಬಿ. ಚೆನ್ನಬಸವಯ್ಯ ಬಿನ್‌ ಬಸವಯ್ಯ ಬಿ.ಚೆನ್ನಬಸವಯ್ಯ 54:4 ಖುಷ್ಕಿ ಉಳಿಕೆ 54:3 54:2ಸಿ 48:1 0-02 0-08 
37. ಶಿವಪಂಚಾಕ್ಟರಯ್ಯ ಬಿನ್‌ ಬಸವಯ್ಯ, ಶಿವಪಂಚಾಕ್ಟರಯ್ಯ, 54:2ಸಿ ಖುಷ್ಕಿ ಉಜ 55:1 54:3 54:2ಬಿ ಉಜ, 54:4 0-05 0-19 
ಬಿ.ಎಂ. ಶಿವನಂಜಪ್ಪ ಬಿನ್‌ ಮುದ್ದಪ್ಪ ಬಿ.ಎಂ. ಶಿವನಂಜಪ್ಪ. 
38. | ಗುರುಸಿದ್ದಯ್ಯ ಬಿನ್‌ ಸಿದ್ದಬಸವಯ್ಯ, ಗುರುಸಿದ್ದಯ್ಯ, ಪಾರ್ವತಮ್ಮ 54:2ಬಿ ಖುಷ್ಕಿ 54:2ಎ 54:3 ಉಳಿಕೆ 54:2ಸಿ 0-05 0-19 
ಪಾರ್ವತಮ್ಮ ಕೋಂ ಸಿದ್ದಬಸವಯ್ಯ. 55:1 
39. | ಬಿ. ಚೆನ್ನಬಸವಯ್ಯ ಬಿನ್‌ ಬಸವಯ್ಯ, | ಬಿ. ಚೆನ್ನಬಸವಯ್ಯ, 54:5ಎ ತರಿ 11:2 54:2ಬಿ ಉಳಿಕೆ 55:1 0-04 0-19 
ಪ್ರಕಾಶ್‌ ಬಿನ್‌ ಬಸವಯ್ಯ, ಪ್ರಕಾಶ್‌, 11:2 
ಶಿವಪಂಚಾಕ್ಷರಯ್ಯ ಬಿನ್‌ ಬಸವಯ್ಯ. ಶಿವಪಂಚಾಕ್ಷರಯ್ಯ. 
40. ಗಂಗಮ್ಮ ಕೋಂ ಹೊನ್ನಪ್ಪ ಗಂಗಮ್ಮ 55:1 ಭಾಗಾಯ್ತು 11:2 54:2ಸಿ 54:2ಬಿ-5ಎ ಉಳಿಕೆ 0-03 0-34 
41. | ಬಿ.ಸಿ. ಗುಬ್ಬಣ್ಣ ಬಿನ್‌ ಚೆನ್ನಬಸವಯ್ಯ, | ಬಿ.ಸಿ. ಗುಬ್ಬಣ್ಣ ರೇವಣ್ಣ, 11:2 ಖುಷ್ಕಿ 11:1,9 54:5ಎ ಉಳಿಕೆ ಉಳಿಕೆ 0-09 0-34 
ರೇವಣ್ಣ ಬಿನ್‌ ಚೆನ್ನಬಸವಯ್ಯ. 8,9.10 
42. | ಚೆನ್ನಬಸವಯ್ಯ ಬಿನ್‌ ರೇವಣ್ಣ, ಲಿಂಗಪ್ಪ, ನಂಜುಂಡಯ್ಯ, 11:1 ಖುಷ್ಕಿ 15 8, 11:2 ಉಳಿಕೆ ಉಳಿಕೆ 0-19 0-71 
ಬಿ.ಆರ್‌.ಅಡವೀಶಯ್ಯ ಬಿನ್‌ ರೇವಣ್ಣ, | ಮಹಾದೇವಯ್ಯ, 
ಬಿ.ಎಲ್‌.ಸಿದ್ದೇಶ್‌ ಬಿನ್‌ ಲಿಂಗಪ್ಪ, ಕರಿಬಸವಯ್ಯ, 
ರೇವಣ್ಣ ಬಿನ್‌ ಬಸವಲಿಂಗೇಗೌಡ, ಬಿ.ಎಲ್‌.ಸಿದ್ದೇಶ್‌, 
ಅಡವೀಶಯ್ಯ ಬಿನ್‌ ಲೇ: ರೇವಣ್ಣ, ರೇವಣ್ಣ, 
ಮಲ್ಲಿಕಾರ್ಜುನ ಬಿನ್‌ ಲಿಂಗಪ್ಪ. ಬಿ.ಆರ್‌.ಅಡವೀಶಯ್ಯ, 
ಮಲ್ಲಿಕಾರ್ಜುನ. 
43. | ರೇವಣ್ಣ ಬಿನ್‌ ಬಸವಲಿಂಗಯ್ಯ. ರೇವಣ್ಣ 8 ಖುಷ್ಕಿ 11:1 9 11:2 ಉಳಿಕೆ 0-01 0-05 



















































































































































































೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೩, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
44. | ಸಿದ್ದರಾಮಣ್ಣ ಬಿನ್‌ ಮರಿಯಣ್ಣ, ಸಿದ್ದರಾಮಣ್ಣ, 9:2 ಭಾಗಾಯ್ತು | 9೫1ಎ 10 11:2 ಉಳಿಕೆ 0-001, 0-07 
ಬಸವರಾಜು ಬಿನ್‌ ಗಂಗಾಧರಯ್ಯ, ಬಸವರಾಜು, ಶಿವಣ್ಣ. 
ಶಿವಣ್ಣ ಬಿನ್‌ ಚೆನ್ನಬಸವಣ್ಣ. 
45. | ಶಿವಣ್ಣ ಬಿನ್‌ ಲೇ: ಚನ್ನಬಸವಯ್ಯ ಶಿವಣ್ಣ 9:1ಎ ಭಾಗಾಯ್ತು 8 9:2 11:2 ಉಳಿಕೆ 0-01 0-14 
46. | ಶಿವಣ್ಣ ಬಿನ್‌ ಚನ್ನಬಸವಯ್ಯ, ಶಿವಣ್ಣ, ಮಹಾದೇವಯ್ಯ, 10 ಭಾಗಾಯ್ತು 9 11:2 11:2 ಉಳಿಕೆ 0-01 0-11 
ಮಹಾದೇವಯ್ಯ ಬಿನ್‌ ಚಿಕ್ಕರಾಮಯ್ಯ, | ಸಿದ್ದರಾಮಯ್ಯ. 
ಸಿದ್ದರಾಮಯ್ಯ ಬಿನ್‌ ಚಿಕ್ಕರಾಮಯ್ಯ. 
ಒಟ್ಟು 3-33, 4-85 
4. ಗ್ರಾಮ: ಅಂಕಾಪುರ 
47. | ಭೀಮಯ್ಯ ಬಿನ್‌ ಲಗಳಯ್ಯ, ಮಲ್ಲಯ್ಯ | ಮಲ್ಲಯ್ಯ, ಅರ್ಜುನಯ್ಯ, 23:2ಬಿ3 ಖುಷ್ಕಿ ಬೊಮೈ್ಮೆನ | ಮೈಸೂರು 24:3 ಬೊಮ್ಮೇನ 0-03 0-12 
ಬಿನ್‌ ಲಗಳಯ್ಯ, ಅರ್ಜುನಯ್ಯ ಉ: | ಉ:ಬುಡ್ಡಯ್ಯ, ಧರ್ಮಯ್ಯ, ಹಳ್ಳಿ ಗಡಿ ರಸ್ತೆ, ಹಳ್ಳಿ ಗಡಿ 
ಬುಡ್ಡಯ್ಯ. ನಕುಲಯ್ಯ, ಪಲಾದರಯ್ಯ. ಉಳಿಕೆ 
48. | ಬಿ.ಸಿ. ಚಂದ್ರಶೇಖರಯ್ಯ ಬಿನ್‌ ಚಿಕ್ಕ | ಬಿ.ಸಿ. ಚಂದ್ರಶೇಖರಯ್ಯ 243 ಖುಷ್ಕಿ ಬೊಮ್ಮೇನ ಸ್ತ್ರ 25ಸಿ 23:2ಬಿ3 0-11 0-36 
ಹಳ್ಳಿ ಉಳಿಕೆ 
ಸ.ನಂ.40:1 
ಎ, ಉಳಿಕೆ 
49. | ನಂಜುಂಡಯ್ಯ ಬಿನ್‌ ಶಂಕರಪ್ಪ, ನಂಜುಂಡಯ್ಯ, 25ಸಿ ಖುಷ್ಕಿ ಉಳಿಕೆ ರಸ್ತೆ 25:1%ಿ 24:3 0-017, 0-05 
ಟಿ.ಎಂ.ಮರಿಹುಚ್ಚಯ್ಯ ಬಿನ್‌ ಟಿ.ಎಂ.ಮರಿಹುಚ್ಚಯ್ಯ 
ಮಾಳಿಗಯ್ಯ. 
50. | ಮಾಳಿಗಯ್ಯ ಬಿನ್‌ ಕರಿಯಪ್ಪ ಮಾಳಿಗಯ್ಯ 25:11 ಖುಷ್ಕಿ ಉಳಿಕೆ ರಸ್ತೆ ಹಳ್ಳ 25:2ಸಿ 0-01", 0-05 
ಒಟ್ಟು 0-17 0-58 
ಘೋಷ್ಟಾರೆ: 
ಗ್ರಾಮ ಖುಷ್ಕಿ ತರಿ ಭಾಗಾಯ್ತು ಖರಾಬು ಜುಂಲಾ 
]. ಅಡಗೊಂಡನಹಳ್ಳಿ 3-00 - - 0-14 3-14 
2. ತೊಗರಿಗಟ್ಟ 0-29 - - - 0-29 
3. ಬೊಮ್ಮೇನಹಳ್ಳಿ 2-08 0-04 0-21, | 2-33, 
4. ಅಂಕಾಪುರ 0-17 ದ ದ ದ 0-17 
ಜುಂಲಾ 6-14 0-04 0-211, 0-14 7-131 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 67 ತುಮಕೂರು ಜಿಲ್ಲೆ ತುಮಕೂರು. 


